ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿನ ಪ್ರಶ್ನೆ ಸ೦ಖ್ಯೆ 


130 


ಸದಸ್ಯರ ಹೆಸರು ಶ್ರೀ ಸಿ.ಎನ್‌. ಮಲಜೇಗೌಡ (ಸ್ಥಳೀಯ 
ಸಂಸ್ಥೆಗಳ ಕೇತು) 
ಉತ್ತರಿಸಬೇಕಾದ ದಿನಾಂಕ 16.02.2022 
ಉತ್ತರಿಸುವ ಸಚಿವರು ಮಾನ್ಯ ಕಂದಾಯ ಸಚಿವರು 
ಪ್ರಶ್ವೆ ಉತ್ತರ 


(ಅ) 2021-22ನೇ ಸಾಲಿನಲ್ಲಿ ರಾಜ್ಯದಲ್ಲಿ ಭಾರೀ ಮಳೆ 

: ಮತ್ತು ಪ್ರವಾಹದಿಂದ ಬೆಳೆ ನಷ್ಠ ಅನುಭವಿಸಿ 
ಸಂಕಷ್ಟಕ್ಕೆ ಸಿಲುಕಿದ್ದ ರೈತರ ಸಂಖ್ಯೆ ಎಷ್ಟು; 
(ಜಿಲ್ಲಾವಾರು ಮಾಹಿತಿ ನೀಡುವುದು) 


2021-22ನೇ ಸಾಲಿನಲ್ಲಿ ರಾಜ್ಯದಲ್ಲಿ ಭಾರೀ ಮಳೆ ಮತ್ತು 
ಪ್ರವಾಹದಿಂದ 1802ಲಕ್ಷ ರೈತರು 'ಬೆಳೆ ನಷ್ಟ 
ಹೊಂದಿರುತಾರೆ. (ಜಿಲ್ಲಾವಾರು ವಿವರ ಅನುಬಂಧ-1 
ರಲ್ಲಿ ಒದಗಿಸಿದೆ. 


(ಆ) ಮಳೆಯಾಶ್ರಿತ, ನೀರಾವರಿ ಮತ್ತು ತೋಟಗಾರಿಕೆ | ಪ್ರವಾಹದಿಂದ 1೪254 ಲಕ್ಷ ಹೆಕ್ಟೇರ್‌ ಬೆಳೆ 
ಬೆಳೆಗಳು ಸೇರಿದಂತೆ ಇದೇ ಅವಧಿಯಲ್ಲಿ ಮಳೆ | ಹಾನಿಯಾಗಿದ್ದು, ಜಿಲ್ಲಾವಾರು ವಿವರವನ್ನು 
ಹಾನಿಗೊಳಗಾದ ಮತ್ತು ಪ್ರವಾಹದಿಂದ ರೈತರ | ಅನುಬಂಧ-2 ರಲ್ಲಿ ಒದಗಿಸಿದೆ. 
ಎಷ್ಟು ಎಕರೆ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ; - 

(ಜಿಲ್ಲಾವಾರು ಮಾಹಿತಿ ನೀಡುವುದು) | 

(ಇ) ರಾಜ್ಯದಲ್ಲಿ ಈ ಹಾನಿಯಿಂದ ಸಂಕಷ್ಟಕ್ಕೀಡಾದ | ಕೇಂದ್ರ ಸರ್ಕಾರದ SDRF/NDRF 
ರೈತರಿಗೆ ಎಸ್‌.ಡಿ.ಆರ್‌.ಎಫ್‌ ಮತ್ತು | ಮಾರ್ಗಸೂಚಿಯನ್ವಯ ಬೆಳೆ ಹಾನಿಯಾದ 18.02ಲಕ್ಷ 
ಎನ್‌.ಡಿ.ಆರ್‌.ಎಫ್‌ ವಿಂದ ಸರ್ಕಾರ ವನೀಡಿರುವ | ರೈತರಿಗೆ ರೂ.125289ಕೋಟಿ ಇನ್‌ಪುಟ್‌ ಸಬ್ಬಿಡಿ 
ಪರಿಹಾರದ ಮೊತ್ತವೆಷ್ಟು: (ಜಿಲ್ಲಾವಾರು ಮಾಹಿತಿ | ಮೊತ್ತವನ್ನು ಹಾಗೂ' ರಾಜ್ಯ ಸರ್ಕಾರದಿಂದ 


ನೀಡುವುದು) 


ಹೆಚ್ಚುವರಿಯಾಗಿ ರೂ.1135.58 ಕೋಟಿಗಳನ್ನು ರೈತರ 
ಬ್ಯಾಂಕ್‌ ಖಾತೆಗೆ ನೇರವಾಗಿ ಜಮೆ ಮಾಡಲಾಗಿದೆ. 
(ಜಿಲ್ಲಾವಾರು ವಿವರ ಅನುಬಂಧ-1 ರಲ್ಲಿ ಒದಗಿಸಿದೆ.) 


(ಈ) ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ 
ಬೆಳೆ ಹಾನಿಗೊಳಗಾದ ರೈತರಿಗೆ ಪರಿಹಾರ 
ವಿತರಿಸಲು ಬಾಕಿ ಇರುವ ಅರ್ಜಿಗಳ ಸಂಖ್ಯೆ ಎಷ್ಟು; 
ಬಾಕಿ ಇರುವ ಪರಿಹಾರ ಧನವನ್ನು ಯಾವಾಗ 
ವಿತರಿಸಲಾಗುವುದು? (ವಿವರ ನೀಡುವುದು) 


ಮೈಸೂರು ಜಿಲ್ಲೆಯಲ್ಲಿ 7479) ಅರ್ಹ ಸಂತ್ರಸ್ಮರಿಗೆ 
ರೂ.534.32ಲಕ್ಷ ಹಾಗೂ ಚಾಮರಾಜನಗರ ಜಿಲ್ಲೆಯ 
4806 ಅರ್ಹ ಸಂತ್ರಸ್ಥರಿಗೆ ರೂ.378.15ಲಕ್ಷ ಇನ್‌ಪುಟ್‌ 
ಸಬ್ಬಿಡಿ ಮೊತ್ತವನ್ನು ಪಾವತಿಸಲಾಗಿದೆ. ಪರಿಹಾರ 
ತಂತ್ರಾಂಶದ ಮೂಲಕ ಇನ್‌ಪುಟ್‌ ಸಬ್ಬಿಡಿಯನ್ನು 
ಅರ್ಹರಿರುವ ' ರೈತರ ಬ್ಯಾಂಕ್‌ ಖಾತೆಗೆ 'ಜಮಾ 


ಕಂಇ 49 ಟೆಎನ್‌ಆರ್‌ 2022 


ಮಾಡಲಾಗಿದೆ. 2 - ಮ K 


4 
(ಆರ್‌. ಅತೂಧ- 
ರು 


ಕಂದಾಯ ಸಚಿ: 


ಎಧಾನ ತುಕಿಕಿ3ಿಸ ಇತುಕ್ಜೆ ಗುರುಂಸ ಪ್ರೆಶ್ನೆ ಸಂಖ್ಲೇ:13೦ ಫೆ: 


ಲ, ನ ಯನುಬಂಧೆ ಎಸಿ ಗ 


Input subsidy payment details including revised norms of assistance in lakhs as oz Feb 1ith 2022 


SL No. [District No. of farmers Amount paid as Additional amoust Total payment 
paid per norms in lakhs jas per revised made in lakhs 
norms of 
assistance in lakhs 

CT —abbarng | 2520 | 163338 | 16S | 3239s 
Bidar 1934925 
EN TAN NNN NSN 

4 1351937 
5 1007216 8934.02 
[§ Jonowa | 110575 9633.16 | 961108 19243.69 
| 7 [Chitradarga 98552 7274.82 1433845 
| 8 JRaichur 80451 5347.81 { 11370.03 
[9 [Chiitabaliapora 8000 81 435435 
3892.52 373234 

TN RN TT 4115.37 |] 3939.14 $054.18 | 
2806.82 
556407 
14 Boge | 953 OO | S385 | $75472 1083.17 
15 [Kops | 6052 | 40796 3728.57 
| 16 [Chitdamagalre | 56701 6642.00 4120.62 1076234 
51992 5290.70 4556.09 9846.54 
[18 Koda | 43979 
19 Davansgere | 2688 OO 137884 1254.13 
23021 1061-50 2097.53 
12500 579.16 526.43 1105.53 
117495 1027.55 220244 
ENO NTN NSS TN TC 
255.34 52489 
53432 
26 Moody | S06 OM 169.16 34626 
27 [Chema>ajanagara 4806 37815 
ENT NN EN CNN TT 
29 [Viiayapurs 2526 33863 
30 [Detehina Kannada ೫ a1 
ETN NN EN NN TN 1375 
| Total 1802553 | 12526994 11355882 238839.76 


ವಿಧಾನ ಪರಿಷತ್ತಿನ ಚುಕೆ ಗುರುತಿನ ಪ್ರಶ್ನೆ ಸ೦ಖ್ಯೆ:130ಕೆ ಅನುಬಂಧ-2 


District 


Area affected (in 


ha) 
47326.39 


Hassan 


42024.00 
69966.50 


Yadagiri 


4668.50 
63926.35 
47751.00 


Belagavi 


150564.30 


Gadag 


43306.60 


4409.72 


598.59 


309.00 


44828.50 


155633.76 


Davanagere 


15862.35 


Shivamoga 


8558.32 


55753.20 
79206.00 
60297.27 
49001.69 


Tumkur 


209.52 
130118.00 


22 | Haveri 
23 | Mysuru 
24 | Kodagu 


25 | Vijayanagara 


58217.93 
1321.60 
40581.03 
11557.00 |.. 


26 | Chamarajanagara 


28 | Bengaluru (U) 


30 | Vijayapura 


27 | Bengaluru (r) 
Kalaburgi 


2578.84 
5865.49 
2035.97 
5453355 
1007.00 


2777.30. |. 


1254795.27 


